ಕರ್ನಾಟಕ ವಿಧಾನ .ಪರಿಷತ್ತು 


ಚುಕ್ಕಿ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


1746 


| ಮಾನ್ಯ ಸದಸ್ಯರ ಹೆಸರು ನ್‌ ಶ್ರೀ ಅ. ದೇವೇಗೌಡ 
(ಪದವೀಧರರ ಕ್ಷೇತ್ರ) 
ಉತ್ತರಿಸುವ ಸಚಿವರು | ಮಾನ್ಯ ಉಪ ಮುಖ್ಯಮಂತ್ರಿಗಳು (ಉನ್ನತ ಶಿಕ್ಷಣ) 
ಉತ್ತರಿಸಬೇಕಾದ ದಿನಾಂಕ | , 23-03-2020 
ಪ್ರಶ್ನೆ ಉತ್ತರ 
(ಅ) | ರಾಜ್ಯದಲ್ಲಿ ಒಟ್ಟು ಎಷ್ಟು. ಸಂಸ್ಕ ರಾಜ್ಯದಲ್ಲಿರುವ ಒಟ್ಟು ಸಂಸ್ಕೃತ " ಪಾಠಶಾಲೆಗಳ ವಿವರ ಈ 
ಶಾಲೆಗಳಿವೆ; ಕೆಳಕಂಡಂತಿರುತ್ತದೆ; . 
ಅನುದಾನಿತ ಸಂಸ್ಕತ ಅನುದಾನರಹಿತ ಒಟ್ಟು 
ಪಾಠಶಾಲೆಗಳ ಸ ಪಾಠಶಾಲೆಗಳ ಸಂಖ್ಯೆ 
| 626 
(ಆ) | ಈ ಸಂಸ್ಕೃತ ಶಾಲೆಗೆ ರಾಗ ಸರ್ಕಾರದ ' ಆದೇಶ ಸಂ. ಇತ 27 ಪಎಂಸಿ 2008, ದಿನಾಂಕ: 
ನೀಡುವ ಬಗ್ಗೆ ಸರ್ಕಾರ ಚಂತನೆ 08-09-2008ರನ್ನಯ ಸಂಸ್ಕೃತ ಪಾಠಶಾಲೆಗಳು ಸಹಾಯಾನುದಾನ 
ನಡೆಸಿದೆಯೇ; ಪಡೆಯಲು ಅರ್ಹವಾಗಲು ಅನ್ನಯಿಸುವ ಮಾನದಂಡ /ಷರತ್ತು ಮತ್ತು 
ನಿಬಂಧನೆಗಳು ಹಾಗೂ ಅನುದಾನ ' ಸಂಹಿತೆ ನಿಯಮಗಳನ್ನು 
ಪೂರೈಸಿರಬೇಕು "ಹಾಗೂ ದಿನಾಂಕ: 01-06-1987 ರಿಂದ 
1994-95ನೇ ಸಾಲಿನಲ್ಲಿ ಪ್ರಾರಂಭಗೊಂಡು ನಿರಂತರವಾಗಿ 
ನಡೆಯುತ್ತಿರುವ ಸಂಸ್ಕೃತ ಪಾಠಶಾಲೆಗಳನ್ನು ಸಹಾಯಾನುದಾನಕ್ಕೆ 
ಒಳಪಡಿಸಲು ಅವಕಾಶ ಕಲ್ಪಿಸಲಾಗಿದೆ. 
1994-95ನೇ ಸಾಲಿನ ನಂತರ ಪ್ರಾರಂಭಗೊಂಡ ಪಾಠಶಾಲೆಗಳನ್ನು 
ಅನುದಾನಕ್ಕೆ ಒಳಪಡಿಸಲು ಅವಕಾಶವಿರುವುದಿಲ್ಲ. 
"| (ಈ)--ನಡೆಸಿದ್ದಲ್ಲಿ, ಈ “ಯೋಜನೆಯಲ್ಲಿ: 
ಏಷ್ಟು: ಶಾಲೆಗಳನ್ನು ಸೇರಿಸಿ SN 
ಕೊಳ್ಳಲಾಗಿದೆ; ನ ಠಾ 
(ಈ) | ಸೇರಿಸಿಕೊಳ್ಳದಿದ್ದಲ್ಲಿ ಕಾರಣಗಳೇನು? 
ಸಂಖ್ಯೆ ಇಡಿ 124 ಯುಎನ್‌ಇ 2020 
(ಡಾ: ಅಶ್ವಥ್‌ “ರಾಯಣ ಸಿ.ಎನ್‌.) 


ಉಪ' ಮುಖ್ಯಮಂತ್ರಿಗಳು 
(ಉನ್ನತ ಶಿಕ್ಷಣ, ಐಟಿ ೩ ಬಿಟಿ, 
ವಿಜ್ಞಾನ ಮತ್ತು ತಂತ್ರಜ್ಞಾನ, ಕೌಶಲ್ಯಾಭಿವೃದ್ಧಿ, 
ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ) 


